ಕರ್ನಾಟಿಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :852 
2. ಸದಸ್ಯರ ಹೆಸರು : ಶ್ರೀ ಎನ್‌. ಅಪ್ಕಾಜಿಗೌಡ ( ಸ್ಮಳೀಯ ಸಂಸೆ ಒಗಳ ಕೇತು 
3. ಉತ್ತರಿಸುವ ದಿನಾಂಕ : 09.03.2021 
4." ಉತ್ತರಿಸುವ ಸಚಿವರು : ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ಕ.ಸಂ ಪ್ರಶ್ನೆ ಉತ್ತರ 
(ಅ) | ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ | ಮಂಡ್ಯ ಜಿಲ್ಲೆಯಲ್ಲಿ 05 ಸಕ್ಕರೆ, ಕಾರ್ಯಾನಗಳಿದ್ದು ಇವುಗಳ 
ಸರ್ಕಾರಿ ಮತ್ತು ಖಾಸಗಿ ಸಕ್ಕರೆ| ತಾಲ್ಲೂಕುವಾರು ವಿವರ ಕೆಳಕಂಡಂತಿವೆ. 
ಕಾರಾನೆಗಳ ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ವಿವರ || ಕ. ! ವಲಯ [ತಾಲ್ಲೂಕು ಕಾರ್ಯಾನೆಯ ಹೆಸರು 
ನೀಡುವುದು; ಸರ್ಕಾರಿ ವ್ಯಾಪ್ತಿಯ |[ ಸಂ. 
ಎಷ್ಟು ಕಾರಾನೆಗಳನ್ನು ಖಾಸಗಿ [1 ಸರ್ಕಾರಿ | ಮಂಡ್ಯ ಮೈಸೂರು ಸಕ್ಕರೆ ಕಂಪನಿ ನಿ. ಮಂಡ್ಯ 
ಸಹಭಾಗಿತ್ವಕ್ಕೆ ನೀಡಲಾಗಿದೆ; ಯಾರಿಗೆ/ ವಲಯ ತ 
ಯಾವ ಸಂಸ್ಥೆಗೆ ನೀಡಲಾಗಿದೆ; ಲೀಸ್‌ ||? ಸಹಕಾರಿ | ಪಾಂಡವಪುರ | ಮೆ! ನಿರಾಣಿ ಶುಗರ್ಸ್‌ ಲಿ. _ 
_ ಗುತ್ತಿಗೆ (ಪಾಂಡವಪುರ ಸಹಕಾರಿ ಸಕ್ಕರೆ 
ನೀಡಿದ್ದಲ್ಲಿ ಲೀಸ ನ ಅವಧಿ ಎಷ್ಟು; Rd | ಕಾರ್ಬಾನಯ ಗುತ್ತಿಗೆದಾರರು) 
(ವಿವರ ನೀಡುವುದು) § — 
3 ಖಾಸಗಿ ! ಮದೂರು ಶ್ರೀ ಚಾಮುಂಡೇಶ್ವರಿ ಶುಗರ್ಸ್‌ ಪಿ 
’ ವಲಯ ಭಾರತಿನಗರ, 
4 ಖಾಸಗಿ ಮದ್ದೂರು ಎನ್‌.ಎಸ್‌.ಎಲ್‌, (ಎಸ್‌.ಸಿ.ಎಂ) 
ವಲಯ RN ಶುಗರ್ಸ್‌ ಲಿ, ಕೊಪ್ಪ. N 
5 | ಖಾಸಗಿ ಕೆ.ಆರ್‌.ಪೇಟೆ | ಕೋರಮಂಡಲ್‌ (ಐ.ಸಿ.ಎಲ್‌.) 
ವಲಯ _ ಶುಗರ್ಸ್‌ ಲಿ, ಮಾಕವಲ್ಲಿ, | 
ಸರ್ಕಾರದ ಆದೇಶ ಸಂಖ್ಯ: ಸಿಐ 54 ಸಿಓಎಫ್‌ 2020 
ದಿನಾ೦ಕ:04.07.2020ರನ್ವೈಯ ಪಾಂಡವಪುರ ಸಹಕಾರಿ ಸಕ್ಕರೆ 
ಕಾರಾನೆಯನ್ನು 2020-21ನೇ ಸಾಲಿನಿಂದ 40 ವರ್ಷಗಳ ಅವಧಿಗೆ 
ಎಲ್‌.ಆರ್‌.ಓ.ಟಿ. (Lease Rehabilitate Operate Transfer) 
ಆಧಾರದ ಮೇಲೆ “ಇದ್ದಲ್ಲಿ ಇದ್ದಂತೆಯೇ” (As is where is basis} 
ಮೆ।! ನಿರಾಣಿ ಶುಗರ್ಸ ಲಿ, ಮುಧೋಳ , ಬಾಗಲಕೋಟಿ ಜಿಲ್ಲೆ ಇವರಿಗೆ 
ರೂ.405.00 ಕೋಟಿಗಳಿಗೆ ಗುತ್ತಿಗೆ ನೀಡಲಾಗಿದೆ. . 
(ಆ) ಮಂಡ್ಯ ಸಕ್ಕರೆ ಕಾರ್ಜಾನೆ ಪ್ರಾರಂಭ | ಸರ್ಕಾರಿ ಸಾಮ್ಯದ ಮೈಸೂರು ಸಕ್ಕರೆ ಕಂಪನಿ ಅ. ಮಂಡ್ಯ ಜಿಲ್ಲೆ - ಈ 


ವಾಗುವುದು ಯಾವಾಗ; ಈ ಹಿಂದಿನ 
ಸರ್ಕಾರ ಕಾರ್ಬಾನೆ ಪ್ರಾರಂಭಿಸಲು 
ಕ್ರಿಯಾಯೋಜನೆ ಸಿದ್ಧಪಡಿಸಿ 
ಪ್ರಾರಂಭ ಮಾಡಲು ಅಗತ್ಯ 
ಅನುದಾನ ಬಿಡುಗಡೆ 
ಮಾಡಲಾಗಿದ್ದರೂ ಸಕ್ಕರೆ ಕಾರ್ಬಾನೆ 
ಪ್ರಾರಂಭಿಸದಿರಲು ಕಾರಣವೇನು; 


ಕಾರ್ಬಾನೆಯನ್ನು 2021-22ನೇ ಹಂಗಾಮಿನಿಂದ 40 ವರ್ಷಗಳ ಅವದಿಗೆ 
ಎಲ್‌.ಆರ್‌.ಓ.ಟಿ. (Lease Rehabilitate Operate Transfer} 


ಆಧಾರದ ಮೇಲೆ “ಇದ್ದಲ್ಲಿ ಇದ್ದಂತೆಯೇ" (As is where is basis) 


ಖಾಸಗಿಯವರಿಗೆ ಗುತ್ತಿಗೆ ನೀಡಲು ಸರ್ಕಾರದ ಆದೇಶ ಸಂಖ್ಯೆ:ಸಿಐ 05 
ಸಿಓಎಫ್‌ 2020 ದಿನಾ೦ಕ:18.11.2020ರಲ್ಲಿ ಅನುಮತಿ ನೀಡಿದೆ. ಈ 
ಸಂಬಂಧ ಟೆಂಡರ್‌ ಕರೆಯಲು ಟಿಂಡರ್‌ ಡಾಕ್ಯುಮೆಂಟ್‌ ಮತ್ತು 
ಒಡಂಬಡಿಕೆ ಪತ್ರಗಳನ್ನು ಸಿದ್ದಪಡಿಸಲಾಗುತ್ತಿದ್ದು, ಯಶಸ್ವಿ 
ಬಿಡ್ಡುದಾರರು 2021-22ನೇ ಹಂಗಾಮಿನಿಂದ ಕಬ್ಬು ಅರೆಯುವ 
ಕಾರ್ಯವನ್ನು ಪ್ರಾರಂಭಿಸುವಂತೆ ಷರತ್ತು ವಿಧಿಸಲಾಗುತ್ತಿದೆ. 

2019-20ನೇ ಸಾಲಿನಿಂದ ಮೈಸೂರು ಸಕ್ಕರೆ ಕಾರ್ಯಾನೆಗೆ ದುಡಿಯುವ 
ಬಂಡವಾಳವನ್ನು ಸರ್ಕಾರದಿಂದ ಬಿಡುಗಡೆಗೊಳಿಸಿರುವುದಿಲ್ಲ. ಆರ್ಥಿಕ 
ಸಂಕಷ್ಟದಿಂದಾಗಿ ಕಾರಾನೆಯಲ್ಲಿ ದುಡಿಯುವ ಬಂಡವಾಳದ 
ಕೊರತೆಯುಂಟಾಗಿ ಕಾರ್ಬಾನೆಯನ್ನು ಪ್ರಾರಂಭಿಸಿರುವುದಿಲ್ಲ. 


-2- 


ಈ ಭಾಗದಲ್ಲಿ ರೈತರು ಬೆಳೆಯುವ 


ಕಬ್ಬನ್ನು ಪ್ರಸ್ತುತ ಯಾವ ರೀತಿಯಲ್ಲಿ 


ವಿಲೆ ಮಾಡಲು ಕ್ರಮ ಕೈಗೊಳಲಾಗಿದೆ; 


(ವಿವರ ನೀಡುವುದು) 


ಮೈಸೂರು ನಾನ ಮಂಡ್ಯ ಈ ಕಾರ್ಬಾನೆಯ ಮೀಸಲು ಕ್ಲೇತ್ರದ 
ವಾಪ್ತಿಯಲ್ಲಿ ರೈತರು ಬೆಳೆದ ಕಬ್ಬನ್ನು ನೆರೆಯ ಸಕ್ಕರೆ ಕಾರ್ಲಾನೆಗಳಾದ 
ಐಸಿ.ಎಲ್‌. ಶುಗರ್ಸ್‌ ಕೆ.ಆರ್‌.ಪೇಟೆ, ಎನ್‌.ಎಸ್‌.ಎಲ್‌. ಶುಗರ್ಸ ಕೊಪ್ಪ, 
ಚಾಮುಂಡೇಶ್ವರಿ: ಶುಗರ್ಸ್‌ ಕೆ.ಎಂ.ದೊಡ್ಡಿ, ಬನ್ನಾರಿ ಅಮ್ಮನ್‌ ಶುಗರ್ಸ್‌ 
ಕಾರ್ಬಾನೆಯ ಅಳಗಂಚಿ, ಕುಂತೂರು ಮತ್ತು ತಮಿಳುನಾಡಿನ 
ಸತ್ಯಮಂಗಲಂ ಘಟಕಗಳಿಗೆ ಹಂಚಿಕೆ ಮಾಡಲು ಜಿಲ್ಲಾಧಿಕಾರಿಗಳು, 
ಮಂಡ್ಯ ಜಿಲ್ಮೆ ಇವರು ಕ್ರಮಕ್ಕೆಗೊಂಡಿರುತ್ತಾರೆ. 


(ಈ) 


"ಹಾಗಿದ್ದರೆ, 


ಕಬ್ಬು ಬೆಳೆದು ನಷ್ಟದಲ್ಲಿರುವ ರೈತರಿಗೆ 
ವಿಶೇಷ ಪ್ಯಾಕೇಜ್‌ ಅಥವಾ ಪರಿಹಾರ 
ಘೋಷಣೆ ಮಾಡಲಾಗಿದೆಯೆಿ; 
ಈವರೆವಿಗೆ ಎಷ್ಟು 
ಫಲಾನುಭವಿಗಳಿಗೆ ಪರಿಹಾರದ ಮೊತ್ತ 
ವಿತರಿಸಲಾಗಿದೆ; 

(ತಾಲ್ಲೂಕುವಾರು ವಿವರ ನೀಡುವುದು) 


ಕಬ್ಬು ಬೆಳೆದು ನಷ್ಕದಲ್ಲಿರುವ ರೈತರಿಗೆ ಯಾವುದೇ ವಿಶೇಷ ಪ್ಯಾಕೇಜ್‌ 
ಅಥವಾ ಪರಿಹಾರ ಘೋಷಣೆ ಮಾಡಿರುವುದಿಲ್ಲ. 


ಸ೦ಖ್ಯೆ: ಸಿಐ 17 ಎಸ್‌ಜಿಎಫ್‌ 2021 


| 


ಲ 


(ಎನ್‌. ನಾಗರಾಬಿವಾ ಎಂ.ಟಿ.ಬಿ) 
ಪೌರಾಡಳಿತ ಮತ್ತು ಸಕ್ಕರೆ ಸಚಿವರು. 


